KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸ೦ಖ್ಯೆ: 505 (618) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಮೀಸಲಾತಿ ಅಬಿಪ್ರಾಯ ಕುರಿತು 
(ಅ) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಭಾಷಾ ಅಲ್ಪ ಸಂಖ್ಯಾತ ಶಾಲೆಗಳಲ್ಲಿ 
ರೋಷ್ಟರ್‌ ನಿಯಮಗಳ ವಿನಾಯಿತಿ ಬಗ್ಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ 


ಅಭಿಪ್ರಾಯ ಕೋರಿ ಬಂದಿರುವ ಪ್ರಸ್ತಾವನೆಯ (ಇಡಿ:33ಎಸ್‌ಎಂಸಿ2012) ಕುರಿತು ಸಿಆಸುಇ 
ಇಲಾಖೆಯ ಸ್ಪಷ್ಟ ಅಬಿಪ್ರಾಯ ಏನು; 


(ಆ) ಭಾಷಾ ಅಲ್ಪಸಂಖ್ಯಾತ ಶಾಲಾ ಕಾಲೇಜುಗಳಲ್ಲಿ ಪಾಲಿಸಬಹುದಾದ ಅಥವಾ ಪ್ರಸ್ತುತ 
ಇರುವ ನಿಯಮಾವಳಿಗಳೇನು? (ಸಂಪೂರ್ಣ ವಿವರ ನೀಡುವುದು) 


